ಪ್ರತಿ ತಾಲ್ಲೂಕಿನಲ್ಲಿ ಒಂದು ಜನರಲ್‌ ಹಾಸ್ಟೆಲ್‌ ತೆರೆಯುವ ಬಗ್ಗೆ 

ಶ್ರೀ ಕವಟಗಿ ಮಠಮಹಾಂತೇಶ ಮಲ್ಲಿಕಾರ್ಜುನ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 

25 (107) ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ.:- 

(ಅ) ಪ್ರತಿ ತಾಲ್ಲೂಕಿಗೊಂದು ಜನರಲ್‌ ಹಾಸ್ಟೆಲ್‌ ನಿರ್ಮಾಣ ಮಾಡುವ ಪ್ರಸ್ತಾವನೆಯು ಸರ್ಕಾರದ ಮುಂದಿದೆಯೇ ; 


(ಆ) ಹಾಗಿದ್ದಲ್ಲಿ, ಈ ತರಹದ ಹಾಸ್ಟೆಲ್‌ ಹೇಗಿರಬೇಕು ; ಯಾರು ನಿರ್ವಹಿಸಬೇಕು ; ಎಷ್ಟು ಮಕ್ಕಳಿಗೆ ಅವಕಾಶ ನೀಡಬೇಕು 
ಎಂಬುದರ ಬಗ್ಗೆ ಇರುವ ನಿಯಮಗಳೇನು ; 


(ಇ) ಈ ಯೋಜನೆಯನ್ನು ಯಾವಾಗ ಆರಂಭಿಸಲಾಗುವುದು ಮತ್ತು ಇದರ ರೂಪುರೇಷೆಗಳೇನು ? (ಸಂಪೂರ್ಣ ಮಾಹಿತಿ 
ಒದಗಿಸುವುದು) 


